ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪುಶ್ನೆ ಸಂಖ್ಯೆ 406 
2 ಸದಸ್ಯರ ಹೆಸರು ಶ್ರೀ ಬಿ.ಜಿ.ಪಾಟೇಲ್‌ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 
3 ಉತ್ತರಿಸುವ ದಿನಾಂಕ 10.12.2020 
4 ಉತ್ತರಿಸುವ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಯವರು 
ತು ಪ್ರಶ್ನೆ ” ಉತ್ತರ 
(ಅ) | ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ಧಿ | ಕಲ್ಯಾಣ ಕರ್ನಾಟಕ ಪ್ರದೇಶ . ಅಭಿವೃದ್ಧಿ 
ಮಂಡಳಿಯಿಂದ ಕೋವಿಡ್‌ | ಮಂಡಳಿಯಿಂದ ಕೋವಿಡ್‌-19 ತುರ್ತು. 
ನಿಯಂತ್ರಣಕ್ಕಾಗಿ ಸರ್ಕಾರಿ" ಆಸ್ಪತ್ರಗಳಿಗೆ | ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ 
'ಖರೀದಿಸಲಾದ ವೈದ್ಯಕೀಯ | ವ್ಯವಸ್ಥೆಗೆ ಸಹಕಾರಿಯಾಗಲು ಜಿಲ್ಲಾಧಿಕಾರಿಗಳು, 
| ಯಂತ್ರೋಪಕರಣಗಳ ಸಂಖ್ಯೆ ಎಷ್ಟು;| ವೈದ್ಯಕೀಯ ಉಪಕರಣಗಳಿಗೆ ಪ್ರಸ್ತಾಪಿಸಿದ್ದ, ಅವರ 
(ಜಿಲ್ಲಾವಾರು ವಿವರ ನೀಡುವುದು) ಕೋರಿಕೆಗಳನ್ನು ಪರಿಗಣಿಸಿ ಆರೋಗ್ಯ ಸೇವೆಗಳ |. 
ದೃಷ್ಟಿಯಿಂದ . ಮಂಡಳಿಯಿಂದ ಉಪಕರಣಗಳು 
ಕೋವಿಡ್‌ ಸುರಕ್ಲಾ ಸಲಕರಣೆಗಳನ್ನು ಜಿಲ್ಲೆಗಳಿಗೆ 
ಒದಗಿಸಲಾಗಿದ್ದು, ಅವುಗಳ ಜಿಲ್ಲಾವಾರು 
ವಿವರಗಳನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 
(ಆ) | ಕಲ್ಯಾಣ ಕರ್ನಾಟಿಕ ಪ್ರದೇಶ ಅಭಿವೃದ್ಧಿ ಹೌದು 


ಮಂಡಳಿಯ ಕಾರ್ಯಗಳನ್ನು 
ಬಲವರ್ಧನೆಗೊಳಿಸುವ ಪ್ರಸಾವನೆ 
ಸರ್ಕಾರದ ' ಮುಂದಿದೆಯೇ? (ವಿವರ 
ನೀಡುವುದು) * 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯ 
ಕಾರ್ಯಗಳನ್ನು ಬಲವರ್ಧನೆಗೊಳೆಸಲು ಈ ಕೆಳಕಂಡ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


1. ಕಲ್ಯಾಣ ಕರ್ನಾಟಿಕ ಪ್ರದೇಶದಲ್ಲಿ ಅಭಿವೃದ್ದಿ 
ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಪ್ರತಿ ತಿಂಗಳು ಪರಿಶೀಲನಾ 
ಸಚಿ ನಡೆಸಲು "ಮುಖ್ಯ ಕಾರ್ಯದರ್ಶಿಗಳ 


ಅಧ್ಯಕ್ಷತೆಯಲ್ಲಿ ದಿನಾಂಕ: 13.11.2020ರಂದು 
ಸಮಿತಿ ರಚಿಸಲಾಗಿದೆ. 
2. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ 


ಮಂಡಳಿಯಲ್ಲಿ ಮಂಜೂರಾಗಿ ತೆರವಾಗಿರುವ 
ಹುದ್ಮೆಗಳಿಗೆ ನಿವೃತ್ತ ಅಧಿಕಾರಿ ಸಿಬ್ಬಂದಿಯವರನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ನೇಮಿಸಕೊಳ್ಳಲು 
ವಿವಿಧ ಶ್ರೇಣಿಯ 28 ಹುದ್ದೆಗಳಿಗೆ ದಿನಾಂಕ: 
04.05.2019ರಂದು ಅನುಮತಿ ನೀಡಲಾಗಿದೆ. 

3. ಮಂಡಳಿಯನ್ನು ಬಲಪಡಿಸುವ ದೃಷ್ಠಿಯಿಂದ 
ಜಿಲ್ಲಾ ಸಲಹಾ ಸಮಿತಿಯನ್ನು ಜಿಲ್ಲಾ ಸಲಹಾ 
ಪರಿಷತ್ತು ಎಂದು ತಿದ್ದುಪಡಿ ಮಾಡಲು ಹಾಗೂ 
ಸಲಹಾ ಪರಿಷತ್ತಿನ ಪ್ರಕಾರ್ಯಗಳು ಇರುವುದನ್ನು 
ಜಿಲ್ಲಾ ಪರಿಷತ್ತಿನ ಪ್ರಕಾರ್ಯಗಳು ಎಂದು 
ಪರಿಷ್ಕರಿಸಲು ಕ್ರಮವಹಿಸಲಾಗಿದೆ. 


a 


4. ಮಂಡಳಿಯ ವ್ಯಾಪ್ತಿಗೊಳಪಡುವ. 6 ಜಿಲ್ಲೆಗಳಲ್ಲಿ |' 
ಯೋಜನೆಗಳನ್ನು ಪರಿಣಾಮಕಾರಿಯಾಗಿ 
ಅನುಷ್ಠಾನಗೊಳಿಸಲು ಜಿಲ್ಲಾಧಿಕಾರಿಗಳ 
ಕಾರ್ಯಾಲಯಗಳಲ್ಲಿ ಆಡಳಿತ ಹಿತದೃಷ್ಠಿಯಿಂದ 
ಹೊರಗುತ್ತಿಗೆ ಆಧಾರದ ಮೇಲೆ ಪ್ರತಿ ಜಿಲ್ಲೆಯಲ್ಲಿ 
ತಾಂತಿಕ ಸಲಹೆಗಾರರು ಮತ್ತು ಡಾಟಾ ಎಂಟ್ರಿ 
ಆಪರೇಟಿರ್‌ಗಳನ್ನು ನೇಮಿಸಿ ಕೊಳ್ಳಲು 
ಕ್ರಮವಹಿಸಲಾಗಿದೆ. 

5, ಮಂಡಳಿಯ ಕಾರ್ಯವ್ಯಾಪ್ತಿಯ 6 ಜಿಲ್ಲೆಗಳಲ್ಲಿ 
ವಿವಿಧ: ಇಲಾಖೆಗಳ. ಕ್ರಿಯಾ ಯೋಜನೆಗಳನ್ನು 
ಕಾರ್ಯಾನುಷ್ಠಾನಕ್ಕೆ ತರಲು ಹೊಸ 
ತಂತ್ರಾಂಶವನ್ನು ಅಭಿವೃದ್ದಿಪಡಿಸಿ ಆರ್ಥಿಕ ಹಾಗೂ 
ಭೌತಿಕ ಪ್ರಗತಿಯನ್ನು ಪರಿಶೀಲಿಸಿ ಉತ್ತಮ ಸಾಧನೆ 
ಮಾಡಲು ಕ್ರಮವಹಿಸಲಾಗಿದೆ. 


6. ಮಂಡಳಿಯ ಕಾರ್ಯಯೋಜನೆಗಳನ್ನು |. 


ಸಮಗ್ರವಾಗಿ ರೂಪಿಸಲು Project Support 
office(PSO0)ನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 


'!7. ಮಂಡಳಿಯ ಕಾರ್ಯಾಚರಣೆಗಳನ್ನು 


ಸುಧಾರಿಸುವ ದೃಷ್ಟಿಯಿಂದ Standard Operating 
Procedure(SOP) ಹಾಗೂ ಅಭಿವೃದ್ಧಿ ಪರ 
ಕಾರ್ಯತಂತ್ರಗಳನ್ನು ರೂಪಿಸಲು  $tteg್ರic 
Development Plan (SDP) . ಮುಖೇನ 
ಮಂಡಳಿಯಲ್ಲಿ ನಾವಿನ್ಯತೆಗೆ ಆದ್ಯತೆ ನೀಡಲಾಗಿದೆ. 
8. ಮಂಡಳಿಯಲ್ಲಿ Project Financial and 
Management ° System. (PFMS) 
ಕಾರ್ಯಾನುಷ್ಠಾನಕ್ಕೆ ತರಲು ಅನುಮೋದನೆ 
ನೀಡಲಾಗಿದೆ. | 
ಈ ಮೇಲ್ಕಂಡ ಕಾರ್ಯಕ್ರಮಗಳ ಮೂಲಕ ಕಲ್ಯಾಣ 
ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯನ್ನು 
ಬಲವರ್ಧನೆಗೊಳಿಸಲು ಕ್ರಮವಹಿಸಲಾಗಿದೆ. 


p 


"ಸಂಖ್ಯೆ: ಪಿಡಿಎಸ್‌74 ಹೆಚ್‌ಕೆಡಿ 2020 


A 
(ಬಿ.ಎಸ್‌.ಯಡಿಯೂರಪ್ಪ), 
ಮುಖ್ಯಮಂತ್ರಿ 


ಅಮಬಂದ-1 


ಕೋವಿಡ್‌-19 ಗೆ ಸಂಬಂದಿಸಿದ ಮಂಡಳಿಯ ಅನುದಾನದಲ್ಲಿ ಖರೀದಿಸಿದ ಯಂತ್ರೋಷಕರಣಗಳ ವಿವರ 


ಪ್ರ. ಜಿಲ್ಲೆಯ ಯಂತ್ರೋಪಕರಣಗಳ | ಯಂತ್ರೋಪಕರಣಗಳ ಯಂತ್ರೋಪಕರಣಗಳ 
"ಸಂ: ಹೆಸರು ಪ್ರ.ಸಂ: ಶ್‌ ಸರ್ರ್‌ ಸಾ "ಪ್ರಮಾಣ ' 
| 1 Cardiac Monitor 5 
2 Defibrillator 2 
3 ICU cots 20 
4 Personal Protection Eqpt 11000 
5 Disposal Bedsheets 5000 
6 ECG 12 Lead 2 
7 ECG 03 Leads -1 
1 Kalaburagi 8 Nebuliser 5 
9 BP Apparatus 65 
k 10 Ambu bag 20 
11 Oral Airways Size: 1,2,3 20 
12 Sanitizers 5 ltrs can 920 
13 Sterile Gloves 5000 
14 Non-Sterile Gloves 5000 
15 N95 Mask 5000 
IN 1 Cardiac Monitor | 5 
2 Defibrillator 5 
3 ICU cots l 30 
4 Personal Protection Eqpt 6000 
5 Disposal Bedsheets 10000 
6 ECG 12 Lead ) 5 
7 ECG 03 Leads 5. 
8 Nebuliser 10 | 
2 Bidar 9 BP Apparatus 60 
10 Ambu bag 20 
11 Oral Airways Size: 1,2,3 20 _ 
12 Sanitizers S ltrs can J 1920 
13 Sterile Gloves 5000 
14 N95 Mask 10000 
15 Thermal Scanner 100 
Fuily Featured Ventilators 
16 (Multi-Purpose, Compact, 20 
NNR Portability) 
1 Personal Protection Eqpt 6000 | 
3 Yadgir 2 | Disposal Bedsheets 1000 te 
3 “| Nebuliser 10 


Page 1of 3 


ಕೋವಿಡ್‌-19 ಗೆ ಸಂಬಂದಿಸಿದ ಮಂಡಳಿಯ ಅನುದಾನದಲ್ಲಿ ಖರೀದಿಸಿದ ಯಂತ್ರೋಪಕರಣಗಳ ವಿವರ 


ಫು. ಜಿಲ್ಲೆಯ ಯಂತ್ರೋಪಕರಣಗಳ | `" ಯಂತ್ರೋಪಕರಣಗಳ ಯಂತ್ರೋಪಕರಣಗಳ 
ಸಂ. ಹೆಸರು ಕ್ರ.ಸಂ. ಹೆಸರು ಪ್ರಮಾಣ ” 
4 Sterile Gloves 5000 
5 Non-Sterile Gloves 5000 
6 N95 Mask 10000 
7 Personal Protection Equipment 5000 
8 B P Apparatus 40 
9 BiPAP Machine 3 
10 Thermal Scanner 100 
1 Cardiac Monitor 5 
[ 2 [Defibrillator 1 
3 ICU cots 20 
4 Personal Protection Eqpt 4000 
5 - | Disposal Bedsheets 5000 
6 BP Apparatus 65 
7 Ambu bag 20 
8 Oral Airways Size: 1,2,3 20 
4 Raichur 9. Sanitizers 5 ltrs can 920 
10 ° Sterile Gloves 5000 
11 Non-Sterile Gloves 5000 
12 N95 Mask 5000 
13 BiPAP Machine 5 
14 Co-Agulation Machine 4 
Fully Featured Ventilators —] 
15 | (Multi-Purpose, Compact, 20 
Portability) 
1 Cardiac Monitor 5 
2 | Defibrillator 5 
3 ICU cots 20 
4 Personal Protection Eqpt 2000 
5 Disposal Bedsheets 5000 
6 ECG 12 Lead 5 
5 Koppal 7 ECG 03 Leads 5 
' 8 Nebuliser 10 
9 BP Apparatus 25 
10 | Ambu bag 20 
11 " | Oral Airways Size: 1,2,3 20 
12 Sanitizers S ltrs can 920 
13 Sterile Gloves 5000 
14 5000 


Non-Sterile Gloves 


Page 2 of 3 


ಕೋವಿಡ್‌-19 ಗೆ ಸಂಬಂದಿಸಿದ ಮಂಡಳಿಯ ಅನುದಾನದಲ್ಲಿ ಖರೀದಿಸಿದ ಯಂತ್ರೋಪಕರಣಗಳ ವಿವರ 
ಪ್ರೆ. ಜಿಲ್ಲೆಯ ಯಂತ್ರೋಪಕರಣಗಳ ಯಂತ್ರೋಪಕರಣಗಳ ಯಂತ್ರೋಪಕರಣಗಳ 
ಸಂ. ಹೆಸರು ಕ್ರ.ಸಂ. ಹೆಸರು : , ಪುಮಾಣ 
ಲ 1 | Cardiac Monitor 5 
2 Personal Protection Eqpt | 10000 
3 Disposal Bedsheets 4 5000. 
4 Nebuliser 10 
5 BP Apparatus 65 
6 Ambu bag 20 4 
6 Bellary 7 1 Oral Airways Size: 1,2,3 20 
8 Sanitizers S Itrs can’ 1920 
9 Sterile Gloves " | 5000 
10 ‘| Non-Sterile Gloves 5000 - 
11 N95 Mask ಈ: 10000 
12 BiPAP Machine’ - 5 
13 Thermal Scanner 100 


ಭಾಗ, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ, 


Page 3 of 3 


